ಜ್ಯೋತ್ಸಾ ಕಾಮತ್‌” 


ಸಾಹಿತ್ಯ, ಶಿಲ್ಪ, ಚಿತ್ರಗಳಲ್ಲಿ ಮಂಜ 


ಪಾಶ್ಚಾತ್ಯ ಜೀಶಗಳಲ್ಲಿ ಚಳಿಯಲ್ಲಿಯೂ ಬೆಚ್ಚಗೆ 
ಮಲಗುವದಕ್ಕಾಗಿಯೇ, ಅನಾದಿಕಾಲದಿಂದಲೂ 
ಮಂಚದ ಪ್ರಕಾರಗಳನ್ನು ಬಳಸುತ್ತ ಬಂದಿದ್ದಾರೆ. 
ಉತ್ತರ ಭಾರತದನರೂ ಇದೇ ಕಾರಣಕ್ಕಾಗಿ ಮರದ 
ಮಂಚ, ಹೊರಸು (ಖಟಿಯಾ) ಬಳಕೆಯಲ್ಲಿ ತಂದರು. 
ದಕ್ಷಿಣ ಭಾರತದ ಸಮಶೀತೋಷ್ಣ ಮತ್ತು ಉಷ್ಣ 
ಹನಾಮಾನದಿಂದಾಗಿ ಜನಸಾಮಾನ್ಯರು ಮಂಚಕ್ಕೆ 
ಶರಣು ಹೋಗಬೇಕಾಗಿರಲಿಲ್ಲ. ಇಷ್ಟಾದರೂ ಸಿರಿ 
ವಂತಿಕೆಯ ಸಂಕೇತವಾಗಿ, ಹೆಚ್ಚಿನ ಸುಖಕ್ಕಾಗಿ, 
ಕರ್ನಾಟಕದಲ್ಲಿ ಶತಕಗಳಿಂದ ಅಸ್ತಿತ್ವದಲ್ಲಿರುವ ಮಂಚ 
ಗಳ ವೈನಿಧ್ಯಮಯತೆ ಬೆರಗು ಹುಟ್ಟಿಸುವಂತಹದು, 
ಕನ್ನಡ ಸಾಹಿತ್ಯ. ಶಾಸನ, ಶಿಲ್ಪ ಮತ್ತು ಚಿತ್ರಗಳಿಂದ 
ಈ ಲೇಖನಕ್ಕೆ ಬೇಕಾಗುವ ಮಾಹಿತಿ ಆಕರಾದಿಗಳನ್ನು 
ಪಡೆಯಲಾಗಿದೆ. 


ಮಧ್ಯ ಯುಗದಲ್ಲಿಯೇ ಬಸವಣ್ಣನವ ರು 


“ಓಡೆತ್ತ ಬಲ್ಲುದು ಅವಲಕ್ಕಿಯ ಸವಿಯ, ಕೋಡಗವೆತ್ತ 
ಬಲ್ಲದು ಸೆಳೆ ಮಂಚದ ಸುಖವ!” ಎಂದು ಉದ್ಧರಿಸಿ 
ದ್ದರು. ಸೆಳೆ ಮಂಚದ ಸುಖ ಸವಿಯಲು ವಿಶೇಷ 
ಸಂಸ್ಕಾರದೆ ಅಗತ್ಯವಿಜಿಯೆಂಬುದು ತಾತ್ಪರ್ಯ. ಚಾಲುಕ್ಯ 
ಭೂಪಾಲ ಮುಮ್ಮಡಿ ಸೋಮೇಶ್ವರನು (೧೧೨೬- 
೧೧೩೮ ಕ್ರಿ.ಶ.) ಮಾನಸೋಲ್ಲಾಸದಲ್ಲಿ ಅರಸರು 
ಮತ್ತ ಧನಿಕರು ಆ ಕಾಲದಲ್ಲಿ ಬಳಸುತ್ತಿದ್ದ ಹಲವಾರು 
ಮಂಚಗಳ ಪ್ರಕಾರಗಳ ವಿನರಗಳಿವೆ.2 ನಂಜುಂಡನ 
ರಾಮನಾಥ ಚರಿತೆ (೧೬ನೇ ಶತಕ)ಯಲ್ಲಿ ರತ್ನಾಜಿಯ 
ಶಯ್ಯಾಗೃಹದಲ್ಲಿದ್ದ ಬೇರೆ ಬೇರೆ ಮಂಚಗಳ ಹೆಸರು 
ಗಳನ್ನು ಕಾಣಬಹುದು. ಅಲ್ಲಿ ಚಪ್ಸ್ಪರಮಂಚ; ಶಕುನಿ 


ಮಂಚ, ನಳನಳಿಸುವ ತೂಗುಮಂಚಗಳಿದ್ದೆವು.3 
"ಭರತೇಶ ವೈಭವ' ಕಾವ್ಯದಲ್ಲಿ, ಬೆಳ್ಳಿ, ಬಂಗಾರ 
ಲೋಹ, ಶ್ರೀಗಂಧ, ತೇಗು, ಮೊದಲಾದವನ್ನು 


ಮಂಚದ ರಚನೆಯಲ್ಲಿ ಬಳಸುತ್ತಿದ್ದ ಉಲ್ಲೇಖನಿದೆ.* 


* ನಿರ್ದೇಶಕರು, ಆಕಾಶವಾಣಿ ನಿಲಯ ಬೆಂಗಳೊರಾ ಕೇಂದ್ರ ಬೆಂಗಳೂರ, 


ಭಕ್ತಿ ಭಂಡಾರಿ ಬಸವೇಶ್ವರರ ವಚನಗಳು, ಸಂ: 


3 1 
ನೃ ಸಿ, ಹಿಶೇನುತೆ--ಭಕ್ತೆಸ್ಟಲ ೯೭ನೇ ವಚನ ಪ್ರಟ ೮೨ 
೨ 


2 ಮಾನಸೋಲ್ಲಾಸ: ಸೋನೇಶ್ವರ, ಸಂಪುಟ 1] ಅಧ್ಯಾಯೆ ೯ ಮತ್ತು ೧೮ ಶಯ್ಯಾಭೋಗ ಪು. ೯೮೯ 


ಫು. ೧೪೨-೧೪೪ 
$ ನಂಜುಂಡನ ರಾಮನಾಥ ಚರಿತೆ : 


ಭಾಗ | ಅಧ್ಯಾಯೆ ೩೬ : ಪದ್ಯ ೪೮ 


ಸೆಳೆಮಂಚ ತುಪ್ಪ ಳೆವಾಸಿನ ಚಪ್ಪರೆ ಮಂಚ 
ಶಕುನಿ ಮುಂಚ, ನಳನಳಿಸುವ ತೂಗುಮಂಚ 
ತೊಳಪ ಕುರಾಡ ಮಂಚಗಳಾ ಸೆಜ್ಜೆಯ 


ನಿಳಯದೊಳಗೆ ಕಣ್ಣೆಸೆದವು, 
4 ಭರತೇಶ ವೈಭನ: ಶಯ್ಯಾಗೃಹ ಸಂಧಿ ಪದ್ಯ, ೨೫-೨೬ “ಕಾಂಚನ ಮಂಚ, 


ಮಾಣಿಕ ಮಂಚ, ಶ್ರೀಗಂಧ ನಂಂಚ್ಕ 


ಪೊಂನುಡಿ ಬೆಳ್ಳಿ ಮಂಚ, ಪಂಚರತ್ನ ಮಂಚ, ಚಪ್ಪರ ಮಂಚ, ಗುಜ್ಜರಿಗಾಲ ಮಂಚ, ಮೇಲುಪ್ಪರೆ ನುಂಚ್ಕ ಶಕನು 


ತೂಗುಮಂಚ, ಸೆಳೆಮುಂಚ” 


ಆತ 


ಇತಿಹಾಸ ದರ್ಶನೆ 


ಪಂಪನ ಕಾಲದಲ್ಲಿ ಲೋಹದ ಮಂಚಗಳೂ ಬಳಕೆಯಲ್ಲಿ 
ದ್ದವು. ವಿದೇಶೀ ಪ್ರವಾಸಿಗರು ನಮ್ಮಲ್ಲಿದ್ದ ಮಂಚ 
ಗಳ ಪ್ರಕಾರಗಳನ್ನು ವಿಸ್ಮಯದಿಂದ ಗಮಸಿಸಿ ವಿವರ 
ಗಳನ್ನು ಬರೆದಿಟ್ಟಿದ್ದಾರೆ. ಮಾರ್ಕೋಪೋಲೋ 
(೧೩ನೇ ಶತಕ) ಬೆತ್ತದಿಂದ ನಿರ್ಮಿಸಿದ ಒಂದು ತರಹದ 
ಮಂಚವನ್ನು ದಕ್ಷಿಣ ಪ್ರದೇಶದ ಜನ ಬಳಸುತ್ತಿದನ್ನ್ನು 
ಗಮನಿಸಿದ್ದ. ಇದು ಎಷ್ಟು - ಚಮತ್ಕಾರಿತವಾಗಿರು 
ತ್ರಿತ್ತೆಂದರೆ ನಿದ್ರೆ ಬಂದಾಗ ಕೇವಲ ದಾರ ಎಳೆದು 
ಮಂಚವನ್ನು ಮೇಲಕ್ಕೆ ಎತ್ತಿ ತೂಗಾಡುವಂತೆ ಮಾಡಿ 
ಕೊಳ್ಳಬಹುದಿತ್ತು.4 


ಕರ್ನಾಟಕದ ಉದ್ದಗಲಕ್ಕೂ ಹರಡಿಕೊಂಡ 
ದೇನಾಲಯಗಳಲ್ಲಿಯ ಶಿಲ್ಪಗಳಲ್ಲಿ ವಿವಿಧ ಪ್ರಕಾರದ 
ಮಂಚಗಳನ್ನು ಗುರುತಿಸಬಹುದು. ಬೇಸಿಗೆಯಲ್ಲಿ 
ತಂಗಾಳಿಗೆ, ಚಳಿಗಾಲದಲ್ಲಿ ಎಳೆ ಬಿಸಿಲಿಗೆ ಮೈಯೊಡ್ಡಲು 
ಬಳಸುವ, ತೀರ ಹಗುರವಾದ ಕಟ್ಟಿಗೆಯಿಂದ ನಿರ್ಮಿಸಿ, 
ಬಟ್ಟೆಯ ಪಟ್ಟಿಗಳಿಂದ (ಪಟ್ಟಿಕಾಭಿಃ ಸುಗುಂಥಿತಃ) 
ಹೆಣೆಯುತ್ತಿದ್ದರಿಂದ ಅವಶ್ಯವಿದ್ದಲ್ಲಿ ಅವನ್ನು ಸಾಗಿಸಲು 
ಬರುತ್ತಿತ್ತು. ಗುಜ್ಜರಿಗಾಲಿನ ಮಂಚ, ಒಂದೇ ಸ್ಥಳ 
ದಲ್ಲಿ ಸ್ಥಾಯಿಯಾಗಿ ಇರುತ್ತಿದ್ದು ದಪ್ಪ ಮುರುಟಿದ 
ಕಾಲುಗಳನ್ನು ಹೊಂದಿ ಗಟ್ಟಿಮುಟ್ಟಾಗಿದ್ದು ಇಡೀ 
ಪುಟ್ಟ ಸಂಸಾರವನ್ನೇ ಹೊರಬಲ್ಲುದಾಗಿತ್ತು. ಸೆಳೆಮಂಚ 
ಅಥವಾ ತೂಗುಮಂಚ, ಬೇರೆ ಬೇಕಿ ಲೋಹಗಳಿಂದ 
ನವಿರಾಗಿ ರಚಿಸಿದ ಸ್ಟ್ರಿಂಗಿನ ಪುಟಿದ ಸುಖವನ್ನು ಹಲ 
ವೊಂದು ಸಲ ನೀಡುತ್ತಿತ್ತು. ಬೆತ್ತದ ಸೆಳೆ ಮಂಚ 
ಗಳೂ ಇದ್ದವು. ನವನಿವಾಹಿತರಿಗೆ ಸಂತೋಷ 
ನೀಡುವ ವರಮಂಚಗಳೂ ಇದ್ದವು. ಇವುಗಳ ಅಡಿ 
ಯಲ್ಲಿ ನೀಳ್ಯದ ಡಬ್ಬಿ, ಡವಕೆ, ಮಧುವಿನ ಹೂಜಿ, 
ನೀರಿನ ಚೊಂಬುಗಳನ್ನು ಗುರುತಿಸಬಹುದು. “ಲವ” 
ಮಂಚಕ್ಕೆ ಬೆತ್ತದ ಮೈ, ಚರ್ಮುದ ಹೊದಿಕೆಯಿರು 
ತ್ತಿತ್ತು. ಬಸವ ಪುರಾಣದಲ್ಲಿ ವಾರಾಂಗನೆಯ ಮನೆ 
ಯಲ್ಲಿ ಓರಣವಾಗಿ ಹೊಂದಿಸಿದ ಹಾಸುಮಂಚ, 


ಪಂಪನ ಆದಿಪುರಾಣ : 
ಪ್ರವಾಸಿ ಕೆಂಡ ಇಂಡಿಯೆ : 
ಭೀನುಕವಿಯಂ ಬಸವ ಪುರಾಣ : 


ಯಂ ಇ ೦ ಲ 


ಇತಿಹಾಸ ದರ್ಶನ 


ಉಯ್ಯಲವಾಸುಮಣೆ, ತಲೆಗಿಂಬು, 'ಮೇಲ್ಮಡಿಗಳಿದ್ದ 
ಹಾಸು ಗದ್ದು ಗೆಗಳಿದ್ದು » ಕುಂಚ-ಕಾಳಂಜಿ, ತೆರೆಗಿಂಡಿ, 
ತಂಬುಗೆ ಮುಂತಾದವನ್ನು ಜೋಡಿಸಿಡುತ್ತಿ ದ್ದೆ ವರ್ಣನೆ 
ಯಿಜೆ.7 ಅರಸರ, ಸಿರಿವಂತರ ಮನೆಗಳಲ್ಲಿ ಚಿನ್ನದ 
ಫೆಲಸ ಮಾಡಿದ ಮಂಚಗಳಿಗೆ ರೇಶ್ಮಿಯ ಮೇಲ್ವಟ್ಟು 
ಇರುತ್ತಿತ್ತು. ಸಮುದ್ರದ ನೊರೆಯಂತೆ ಮುನೋಹರ 
ವಾದ ಬೆಳ್ಳನೆಯ ರೇಶ್ಮೆಯ ಮೇಲ್ವಾಸು ಹೊಂದಿದೆ 
ಹಂಸ ತೂಲಿಕಾತಲ್ಪನಿರುತ್ತಿತ್ತು.* ಸೋಮೇಶ್ವರನು, 
ಖುತುಮಾನಕೃನುಗುಣವಾಗಿ ವಿವಿಧ ಹಾಸಿಗೆಗಳನು 
ಬಳಸಬೇಕೆಂದು ಸೂಚಿಸಿದ್ದಾನೆ. ವಸಂತ ಕಾಲದಲ್ಲಿ 
ಹಂಸ ತೂಲಿಕೆಯದು, ಬೇಸಿಗೆಯಲ್ಲಿ ನೀರಿನ ಹಾಸಿಗೆ, 
ಮಳೆಗಾಲದಲ್ಲಿ ಹತ್ತಿಯದು, ಶರತ್‌ ಖುತುವಿನಲ್ಲಿ ಹೂ, 
ಕೇಸರ ದೋಲಾಮಂಚ? ಗಳ ಹಾಸಿಗೆಗಳು ಉತ್ತಮ 
ವಾದವುಗಳು ಎಂದು ಅಭಿಪ್ರಾಯ ಪಟ್ಟಿದ್ದಾನೆ. ಶಿಲ್ಪ 
ಗಳಲ್ಲಿ ಅನೇಕ ಪ್ರಕಾರದ ಹಾಸಿಗೆಗಳನ್ನು ಗುರುತಿಸ 
ಬಹುದಾದರೂ ಅವುಗಳೊಳಗೆ ಏನು ತುಂಬಲಾಗಿದೆ 
ಎಂದು ನಿರ್ಧರಿಸಲಾಗುವದಿಲ್ಲ 


ಮಂಚಗಳ ವಿನ್ಯಾಸ, ಹಾಸಿಗೆ-ಹೊದಿಕೆ, 
ಗದ್ದಿಗೆಗಳ ಅಂದ ಚಂದನನ್ನು ಆ ಕಾಲದ ವರ್ಣಚಿತ್ರ 
ಗಳಿಂದ ಅರಿಯಬಹುದಾಗಿದೆ. ಕುಶಲ ಕರ್ಮಿಗಳಿಂದ 
ಮಂಚದ ವಿವಿಧ ಭಾಗಗಳನ್ನು ಕುಸುರಿಗೆಲಸ ಮಾಡಿಸಿ 
ಅಲಂಕರಿಸುತ್ತಿದ್ದರು. ಅಲ್ಲದೇ ಆಕರ್ಷಕ ಬಣ್ಣ 
ಗಳಿಂದ ಸಿಂಗರಿಸುತ್ತಿದ್ದರು. ಬೇಡಿಕೆಗನುಗುಣವಾಗಿ 
ಏಳು ಪ್ರಕಾರದ ಹಾಸಿಗೆಗಳನ್ನು ತಯಾರಿಸುತ್ತಿದ್ದರು. 
ಹಿಂಜಿದ ಹತ್ತಿ, ಹಂಸದ ತುಪ್ಪಳ, ಎಲೆ-ಚಿಗುರುಗಳು, 
ಕಮಲದಂತಹ ಮೃದು ಹೂಗಳು, ಹೆಂ ಕೇಸರಗಳು, 
ಬಳಕೆಯಲ್ಲಿದ್ದವು.  "ತೋಯಶಯ್ಯೆ'ಯನ್ನು ಚರ್ಮದ 
ಚೀಲದಲ್ಲಿ ನೀರು ತುಂಬಿ ಸೋರದಂತೆ ಭದ್ರಪಡಿಸು 
ತ್ತಿದ್ದರು. ಹದಗೊಳಿಸಿದ ಚರ್ಮದ ಮೇಲ್ವಾಸುಗಳ 
ಮೇಲೆ ಚಿನ್ಸ; ಬೆಳ್ಳಿ ಕಸೂತಿಯಿದ್ದು ಇದರಲ್ಲಿ ಭಾರತೀ 
ಯರ ನೈಪುಣ್ಯವನ್ನು ಇನ್ನಾವ ದೇಶವೂ ಪಡೆದಿಲ್ಲವೆಂದು 


ಹನ್ನೊಂದನೆ ಸಂಧಿ, ಪದ್ಯ ೩೬ 

ಸಂ. 1 ಪು. ೩೧ ಹಾಗೂ ೪೩ 

ಕಾಂಡ ೩ ಸಂಧಿ ೧೨ ಪದ್ಯ ೫-೧೬ 
ಅದಿಪುರಾಣ ಸಂಧಿ ೫ ಪದ್ಯ ೨೩ ; ನೇಮಿನಾಥ ಪುರಾಣ ಸಂಧಿ ೪ ಪದ್ಮ ೩೫ 
ಮಾನಸ ಸೋಲ್ಲಾಸ ಸಂ. 11 ಅಧ್ಯಾಯ ೧೮ ಪದ್ಮ ೯4 


ಲಕ್ಕಿ 


ಮಾರ್ಕೊಪೋಲೊ  ಉದ್ಡರಿಸಿದ್ದಾನೆ.' ? ಸೋಫಾ 
ಅಥವಾ ಸೆಟ್ಟಿ ಗಳನ್ನು ಹೋಲುನ ಗದ್ದಿಗಳು ವರ್ತುಲ, 
ಲಂಬ ವರ್ತುಲ ಚಸ್ಪಟಿಯಾಕಾರದವು. ಇದ್ದು 
ರೇಶ್ಮ ಯ ಹೊದಿಕೆಯ ಆಸನಗಳನ್ನು ಹೊಂದಿರು 
ಕ್ರಿ ಕೆ ವು. ಚಿತ್ತಾರದ ಅಂದ ಚಂದದ ಬಟ್ಟಿ ಕೈಗಳನ್ನು 
ಹಾಸುತ್ತಿದ್ದರು. ದಿಂಬುಗಳಿಗೆ ಮುತ್ತು ರತ್ನ [ಗಳನ್ನು 
ಜೋಡಿಸುವ ಪರಿಪಾಠವೂ ಉಳ್ಳವರ ಮನೆಯಲಿತ್ತು. 


ಆದಿಲ್‌ಶಾಹಿಗಳ ಆಳಿಕೆಯಲ್ಲಿ ರಚಿತವಾದ 
ದಕ್ಕಣೀ ಶೈಲಿಯ ಚಿಕಣಿ ಚಿತ್ರಗಳಲ್ಲಿ ಸುಂದರ ಯುವತಿ 
ಯೋರ್ವಳು ಮಂಚದ ಮೇಲೆ ಸನಡಿಸಿರುವುದನ್ನು 
ಚಿತ್ರಿಸಲಾಗಿದೆ. ಎರಡು ತಲೆದಿಂಬುಗಳ ಮೇಲೆ ತಲೆ 
ಯಿಟ್ಟು ಮೆತ್ತಗಿನ ಹಾಸಿಗೆಯ ಮೇಲೆ ವಿರಮಿಸು 
ತ್ತಿದ್ದಾ ಳೆ, ಮಂಚದ ಅಡಿಯಲ್ಲಿ ಹೆಣ್ಣು ಹೆಂಸಲುಗಳ 
ತಟ ತೆ ಸುರೆಯ ಪಾತ್ರೆಗಳಿವೆ. ಬೆಕ್ಕೊಂದು ಯಜಮಾನಿ 
ಯ ಎಚ್ಚ ರಿಸುವಂತೆ ಮ್ಯಾಂವ್‌ ಗುಡುತ್ತಿ ದ್ದ ಕ್ಕೆ 
ಅದರ ಮರಿ ಯಹು ಆಶ್ರಯ ಪಡೆಯಲು ಬರುತ್ತ. ರು 
ನಂತೆ ಚಿತ್ರಿಸಲಾಗಿದೆ. “್ರವಣಜಿಕ್ಕೊಳದ ತೈನ 
ಮಠದ ಭಿತ್ತಿ ಚಿತ್ರಗಳಲ್ಲಿ ಚಕ್ರವರ್ತಿ ಅರವಿಂದ ಎತ್ತರ 
ವಾಡೆ ಮಂಚದ ಮೇಲೆ ವಿರಮಿಸುತ್ತಿದ್ದಾನೆ. ಹಾಸಿ 
ಗೆಯ ಮೇಲೆ ಕುಸುರಿ ಕೆಲಸದ ಮೇಲ್ವಾಸನ್ನು 
ತೋರಿಸಲಾಗಿದೆ. ಮುಮ್ಮ! ಡಿ ಕೃಷ್ಣರಾಜರ ಕಾಲದಲ್ಲಿ 
ಲ, 9೮) ರತ ಸೌಗಂಧಿಕಾ ಪರಿಣಯ 
ಕಲ್ಲಚ್ಚಿನ ಗ್ರಂಥದಲ್ಲಿ, ಅರಸ-ಅರಸಿಯರು ವಿವಿಧ 
ಪ್ರಕಾರದ ಮಂಚಗಳಲ್ಲಿ ಪವಡಿಸಿದ್ದನ್ನು ಚಿತ್ರಿಸಲಾಗಿದೆ. 


10 ಪ್ರ.ಇ. ಸಂ. 1] ಪು. ೪೨ 


೮೪ 


ಚಪ್ಪರ ಮಂಚವನ್ನು ಹಾಸಿಗೆ, ದಿಂಬುಗಳನ್ನು ಚಿತ್ತಾರೆ 
ಗಳಾದ ಅಲಾಕರಿಸಲಾಗಿದೆಯಲ್ಲದೇ ಚಸ್ಟ ರದಂದ 
ಅಲಂಕ್ಕ ತ ತೆರೆಗಳನ್ನು ಇಳಿಬಿಡಲಾಗದೆ. ಇನ್ನೊ ದು 
ಚಿತ್ರ ದಲ್ಲಿ ಉದ್ದವಿಲ್ಲದ ಮಂಚಕ್ಕೆ ದಪ್ಪವಾದ ಹಾಸಿಗೆ 
pe "ಜೋಡಿಸಲಾಗಿದೆ. ಬಹುಶಃ "ಚಿಕ್ಕ ವಯಸ್ಸಿನ 
ರಾಜ ದಂಪತಿಗಳು ಮೈಗಂಟ ಕುಳಿತುಕೊಳ್ಳುವ ಸಲು 
ವಾಗಿ ಇಂಥ ನುಂಚಗಳನ್ನು ಬಳಸುತ್ತಿ ದ್ವಿರಬೇಕು. 
ಸುಮಾರು ಇದೇ ಕಾಲಕ್ಕೆ ರಚಿತವಾದ ಸಚಿತ್ರ 
“ಶ್ರಿ ತ ತತ್ವ ನಿಧಿ” ಹಸ್ತ ಸ್ರ ತಿಯಲ್ಲಿ ಅನೇಕಾನೇಕ ಮಂಚ 
ಥೆ ಅಡಿಯಲ್ಲಿ ಗ ಸ೦ಿಕರಗಳನ್ನು ಗುರುತಿಸೆ 
ಬಹುದು. ತೂಗು ಮಂಚಗಳಂತೂ ತುಂಬ ಜನಪ್ರಿಯ 
ವಾಗಿದ್ದವು. 


ಡೇವಾಲಯದ 
ರತಿಕ್ರೀಡೆಯ ಭಿತ್ತಿ ಚಿತ್ರಗಳ 
ಮಂಚಗಳನ್ನು ಗುರುತಿಸ 
ಕಾಮಿನಿಯೋರ್ವಳು ಪನಡಿಸಿದ ತೂಗು 
ಜೋಕಾಲಿಯಂತೆ ತೂಗಿಸಿಕೊಳ್ಳ 


ಸೀಬಿಯ ನರಸಿಂಹಸ್ವಾಮಿ 
ಮುಚ್ಚಿಗೆಯಲ್ಲಿರುವ 
ಲ್ಲಿಯೂ ಅನೇಕ ವಿಧದ 
ಬಹುದು. 
ಮಂಚವನ್ನು 


ಬಹುದು. 


ನನನನೀನ ಡಿರುಸ್ಫಾನ್‌ಗಳ ಫರ್ಕಿಚರ್‌ 
ಹೊಂದುವ ಹವ್ಯಾಸವುಳ್ಳ ಅತ್ಯಾಧುನಿಕರು ಇಂಥ 
ಕಲಾತ್ಮಕವಾದ ಕುಸುರಿ ಕೆಲಸದ ಮಂಚಗಳನ್ನು 
ತಿರುಗಿ ಬಳಕೆಯಲ್ಲಿ ತಂದರೆ ಅವುಗಳಿಗೆ ಅಪಾರ ಬೇಡಿಕೆ 
ಬರುವದು ಖಂಡಿತ. 


ಇತಿಹಾಸ ದರ್ಶನ 


